ಕರ್ನಾಟಕ ವಿಧಾನ ಪರಿಷತ್ತು 


411 


ಶ್ರೀ ಕೆ.ಎ.ತಿಪ್ಲೇಸ್ವಾಮಿ (ನಾಮನಿರ್ದೇಶನ 
ಹೊಂದಿದವರು) 
15.12.2021 

ಚಿವರು 


pe) 
ಈ 


ರಾಜ್ಯದಲ್ಲಿ ಸಾನ್‌ ನ ಜಾರಿ 
ತಂದಿರುವ ಸರ್ಕಾರ ಜಿಲ್ಲೆಗೊಂದು ಗೋ ಶಾಲೆ 
ಮಾಡುವುದಾಗಿ ಘೋಷಣೆ 
ಮಾಡಿದ್ದು ನಿಜವೇ: ಹಾಗಿದ್ದಲ್ಲಿ. ರಾಜ್ಯದಲ್ಲಿ 
ಈವರೆಗೆ ಎಷ್ಟು ಜಿಲ್ಲೆಗಳಲ್ಲಿ ಗೋಶಾಲೆ ಸ್ಥಾಪನೆ 
ಮಾಡಲಾಗಿದೆ: ಅವುಗಳು ನಿರ್ವಹಿಸುತ್ತಿರುವ 
(ಸಂಪೂರ್ಣ 


ಕ್ರಸಂ. 

ಅ) 
ನಿರ್ಮಾಣ 
ಕಾರ್ಯಗಳು ಯಾವುವು: 
ಮಾಹಿತಿ ನೀಡುವುದು) 

ಆ) 


ರಾಜ್ಯದಲ್ಲಿ ಸರ್ಕಾರಿ ವಲಯದ ಮತ್ತು ಖಾಸಗಿ 


ಕ್ಷೇತ್ರದಲ್ಲಿರುವ ಗೋಶಾಲೆಗಳು ಎಷ್ಟು ಈ 
ಗೋಶಾಲೆಗಳ ಕಾರ್ಯ  ನಿರ್ವಹಣೆಗಳು 
ಯಾವುವು: 


(ಸಂಪೂರ್ಣ ಮಾಹಿತಿ ನೀಡುವುದು) 


ಸರ್ಕಾರ ಜಿಲ್ಲೆಗೊಂದು ಗೋಶಾಲೆ ನಿರ್ಮಾಣ 
ಮಾಡುವುದಾಗಿ ಘೋಷಣೆ ಮಾಡಿದ್ದು, ಅದರಂತೆ 
ಗೋಶಾಲೆ ನಿರ್ಮಾಣ ಕಾರ್ಯ ಚಾಲ್ತಿಯಲ್ಲಿದೆ. 
ಸರ್ಕಾರಿ ಗೋಶಾಲೆಗಳನ್ನು - ಪ್ರಾರಂಭಿಸಲು 
ಈಗಾಗಲೇ ಪ್ರತಿ ಜಿಲ್ಲೆಗೆ ರೂ.36.00 ಲಕ್ಷಗಳಂತೆ 
ಒಟ್ಟು 1080.00 ಲಕ್ಷಗಳನ್ನು ಬಿಡುಗಡೆಗೊಳಿಸಲಾಗಿದೆ. 


ಸರ್ಕಾರ ಪ್ರತಿ ಜಿಲ್ಲಗ ಒಂದು ಗೋಶಾಲೆಯಂತೆ 30 
ಜಿಲ್ಲೆಗಳಲ್ಲಿ ಗೋಶಾಲೆ ನಿರ್ಮಾಣ ಮಾಡುವ 
ಕಾರ್ಯ ಚಾಲ್ತಿಯಲ್ಲಿದೆ. 

ಖಾಸಗಿ ಕ್ಷೇತ್ರದಲ್ಲಿರುವ ಅನುಬಂಧ-1ರಲ್ಲಿ 


ಗೋಶಾಲೆಗಳ ವಿವರಗಳನ್ನು ನೀಡಲಾಗಿದೆ. 


ಖಾಸಗಿ ಗೋಶಾಲೆಗಳ ಕಾರ್ಯ ನಿರ್ವಹಣೆಗಳು: 


I) ರೈತರ ನಿರುಪಯುಕ್ತ ವಯಸ್ಸಾದ ಹಾಗೂ 


ರೋಗಗಸ್ತ ಜಾನುವಾರುಗಳ ನಿರ್ವಹಣೆ. 


2) ಅನಧೀಕೃತ ಸಾಗಾಣಿಕೆ ಸಮಯದಲ್ಲಿ 
ವಶಪಡಿಸಿಕೊಂಡ ಜಾನುವಾರುಗಳನ್ನು 
ನಿರ್ವಹಣೆ ಮಾಡಲು ಮಾನ 


$ 
ನ್ಯಾಯಾಲಯಗಳು ಸೂಚಿಸುವ ಜಾನುವಾರುಗಳ 


ನಿರ್ವಹಣೆ. 

3) ಪಶುಪಾಲನಾ ಇಲಾಖೆಯಿಂದ ಕಳುಹಿಸುವ 
ಜಾನುವಾರುಗಳ ನಿರ್ವಹಣೆ. 

4) ರೋಗಗಸ್ಥ/ಅಸ್ಪಸ್ವ/ಅಶಕ್ತ ಬೀಡಾಡಿ 


ಜಾನುವಾರುಗಳ ನಿರ್ವಹಣೆ 


K 3 


ಇ) [ರಾಜ್ಯದ 


ಆಯ-ವ್ಯಯದಲ್ಲಿ ಗೋಶಾ 
ಸ್ಥಾಪನೆಗೆ ಒದಗಿಸಿರುವ ಅನುದಾನ ಎಷ್ಟು; 
ಮತ್ತು ಒಂದು ಗೋವಿಗೆ ದಿನಕ್ಕೆ ಎಷ್ರು ಖರ್ಚು 


ತಗುಲುತ್ತಿದೆ; ಮತ್ತು ರಾಜ್ಯದಲ್ಲಿ ಗೋಹತ್ಯೆ 
ಹಾಗೂ ಗೋಸಾಕಾಣೆ ನಿರ್ಭಂದವಿದ್ದು, 
ರೈತರು ಜಿಲ್ಲೆಯಲ್ಲಿ ಗೋಶಾಲೆಗಳನ್ನು 
ತೆರೆಯದಿರುವುದರಿಂದ ಆರ್ಥಿಕ ಸಂಕಷ್ಟ 
ಒಳಗೊಂಡಂತೆ ಉಭಯ ಸಂಕಪ್ಪಕ್ಕೆ 
ಒಳಗಾಗಿರುವುದು ಸರ್ಕಾರದ ಗಮನಕ್ಕೆ 
ಬಂದಿದೆಯೇ: (ಸಂಪೂರ್ಣ ಮಾಹಿತಿ 
ನೀಡುವುದು) 


ರಾಜ್ಯದ ಆಯ-ವ್ಯಯದಲ್ಲಿ ಸರ್ಕಾರಿ ಗೋಶಾಲೆ 


ಸ್ಥಾಪನೆಗೆ ರೂ.1500.00 ಲಕ್ಷಗಳ ಅನುದಾನ 


ನಿಗದಿಪಡಿಸಿದೆ. 


NDRF Norms ಪ್ರಕಾರ ಪ್ರತಿ ಜಾನುವಾರುಗೆ 


ಪ್ರತಿ ದಿನಕ್ಕೆ ರೂ.70/- ನಿರ್ವಹಣಾ ವೆಚ್ಚ 
ನಿಗದಿಪಡಿಸಲಾಗಿದೆ. 

ರಾಜ್ಯದಲ್ಲಿ ಗೋಹತ್ಯೆಗೆ 
ನಿರ್ಭಂದವಿರುವುದರಿಂದ ಪ್ರತಿ ಜಿಲ್ಲೆಗೆ ಒಂದು 


ಸರ್ಕಾರಿ ಗೋಶಾಲೆಯನ್ನು ತೆರೆಯುವ ಪ ಕ್ರಿಯೆ 


ಚಾಲ್ತಿಯಲ್ಲಿದೆ. ಈಗಾಗಲೇ ಪ್ರತಿ ಜಿಲ್ಲೆಗೆ ರೂ.36.00 


ಲಕ್ಷಗಳಂತೆ ಒಟ್ಟು 1080.00 ಲಕ್ಷಗಳನ್ನು 
ಬಿಡುಗಡೆಗೊಳಿಸಲಾಗಿದೆ. 
Prevention of Slaughter and 


Preservation of Cattle (Transportation of 
Cattle) Rules, 2021 ರನ್ವಯ ಜಾನುವಾರುಗಳನ್ನು 
ಸಾಗಾಣಿಕೆ ಮಾಡಬಹುದಾಗಿದೆ. 

ಅಲ್ಲದೇ 190 ಖಾಸಗಿ 
ಗೋಶಾಲೆಗಳಿದ್ದು, 


ವಯಸ್ಸಾದ ಹಾಗೂ ರೋಗಗಸ್ತ ಜಾನುವಾರುಗಳನ್ನು 


ರಾಜ್ಯದಲ್ಲಿ 


ರೈತರು ತಮ್ಮ ನಿರುಪಯುಕ್ತ, 


ಈ ಗೋಪಶಾಲೆಗಳಿಗೆ ಕಳುಹಿಸಬಹುದಾಗಿದೆ. ಇಂತಹ 
ಜಾನುವಾರುಗಳ ನಿರ್ವಹಣೆಗೆ ಸರ್ಕಾರದಿಂದ ಪ್ರತಿ 
ವರ್ಷ ಸಹಾಯಾನುದಾನ ನೀಡಲಾಗುತ್ತಿದೆ. 

ಸಾಲಿನಲ್ಲಿ ಇಲ್ಲಿಯವರೆಗೆ 
ಖಾಸಗಿ ಗೋಶಾಲೆಗಳಿಗೆ ಅನುದಾನ ಬಿಡುಗಡೆ 


2021-22ನೇ 
ಮಾಡಲು ಜಿಲ್ಲಾ ಪ್ರಾಣಿ ದಯಾ ಸಂಘಗಳಿಂದ 
ಶಿಫಾರಸ್ಪುಗೊಂಡು ಬಂದಿರುವ 139 ಗೋಶಾಲೆಗಳಿಗೆ 
ನವೆಂಬರ್‌-2021ರ ವರೆಗೆ ರೂ.2,79,41,587-00 
ಅನುದಾನ ನೀಡಲಾಗಿದೆ. 


ರಾಜ್ಯದಲ್ಲಿ ಗೋಶಾಲೆಗಳಲ್ಲಿ ರೈತರ ಗೋವುಗಳನ್ನು 


ರಾಜ್ಯದಲ್ಲಿ ಗೋಶಾಲೆಗಳಲ್ಲಿ ರೈತರ 
ಗೋವುಗಳನ್ನು ಸೇರಿಸಲು 
ಅಸಾಧ್ಯವಾಗಿರುವುದರಿಂದ, ರಾಜ್ಯ ಸರ್ಕಾರ 


ಗೋಶಾಲೆಗಳಲ್ಲಿ ಗೋಸಂರಕ್ಷಣೆಗೆ ತಗಲುವ 


ಸೇರಿಸಲು ಅಸಾಧ್ಯವಾಗಿರುವುದರಿಂದ, ರಾಜ್ಯ 


ಸರ್ಕಾರ ಗೋಶಾಲೆಗಳಲ್ಲಿ ಗೋಸಂರಕ್ಷಣೆಗೆ ತಗಲುವ 


ವೆಚ್ಚವನ್ನು ರೈತರ ಖಾತೆಗೆ ಜಮಾ ಮಾಡುವ 


ವೆಚ್ಚವನ್ನು ರೈತರ ಖಾತೆಗೆ ಜಮಾ ಮಾಡಲು 
ಕ್ರಮಜರುಗಿಸುವುದೇ? (ಸಂಪೂರ್ಣ ಮಾಹಿತಿ 
ನೀಡುವುದು) 


ಪ್ರಸ್ತಾವನೆ ಸರ್ಕಾರದ ಮುಂದೆ ಇರುವುದಿಲ್ಲ. 


ರೈತರು ತಮ್ಮ ನಿರುಪಯುಕ್ತ, ವಯಸ್ಸಾದ 
ಹಾಗೂ ರೋಗಗ್ರಸ್ತ ಜಾನುವಾರುಗಳನ್ನು ಖಾಸಗಿ 


ಗೋಶಾಲೆಗಳಿಗೆ ಬಿಡಲು ಅವಕಾಶವಿರುತ್ತದೆ. ಆದರೆ 
ಅಂತಹ ಜಾನುವಾರುಗಳ ಸಾಕಾಣಿಕೆಗಾಗಿ ತಗಲುವ 
ವೆಚ್ಚವನ್ನು ರೈತರ ಖಾತೆಗೆ ಜಮಾ ಮಾಡುವ 
ಪ್ರಸ್ತಾವನೆ ಸರ್ಕಾರದ ಮುಂದೆ ಇರುವುದಿಲ್ಲ. ಇಂತಹ 
ಜಾನುವಾರುಗಳ ನಿರ್ವಹಣೆಗೆ ಸರ್ಕಾರದಿಂದ ಪ್ರತಿ 
ವರ್ಷ ಸಹಾಯಾನುದಾನ ನೀಡಲಾಗುತ್ತಿದೆ. 2021- 
22ನೇ ಸಾಲಿನಲ್ಲಿ ಖಾಸಗಿ ಗೋಶಾಲೆಗಳಿಗೆ 
ಅನುದಾನ ಬಿಡುಗಡೆ ಮಾಡಲು ನವೆಂಬರ್‌-2021ರ 
ವರೆಗೆ ಜಿಲ್ಲಾ ಪ್ರಾಣಿದಯಾ ಸಂಘಗಳಿಂದ 
ಶಿಫಾರಸ್ಸುಗೊಂಡು ಸಲ್ಲಿಸಲಾಗಿರುವ ಒಟ್ಟು 139 
ಗೋಶಾಲೆಗಳಿಗೆ ರೂ.2,79,41,587-00 ಅನುದಾನ 
ನೀಡಲಾಗಿದೆ. | 

೦. ಪಸಂಮೀ ೪-308 ಸEವ 30 | 

(ಪ್ರಭು. -ಟವ್ಹಾಣ್‌) 


ಪಶುಸಂಗೋಟಿನೆ ಸಚಿವರು 


ಅಮಬಂ೦ಧ-! 
ರಾಜ್ಯದಲ್ಲಿರುವ ಖಾಸಗಿ ಗೋಶಾಲೆಗಳ ವಿವರ 


ಜಿಲೆ. 


(= 


ಗೋಶಾಲೆ ಹೆಸರು 


ಬೆಂಗಳೂರು ನಗರ ] 


Ee ಹಸು ಗೋಶಾಲೆ, ಕಾಕೋಳು 


ವೇಣುಗೋಪಾಲಸ್ವಾಮಿ ಗೋಸಂರಕ್ಷಣಾ ಸೇವಾ ಟ್ರಸ್ಟ್‌, ಲಿಂಗರಾಜಪುರ, ಹೆಸರಘಟ್ಟ್‌ ಹೋಬಳಿ 


3 ಸದೃಲ್‌ ಆದರ್ಶ ಗೋಶಾಲಾ ಸೀತಕೆಂಪಹಳ್ಳಿ 


ಗೌಡಿಯ ಮಠ ಗೋಶಾಲೆ, ದಾಸೇನಹಳ್ಳಿ, ಹೆಸರಘಟ್ಟ, ಯಲಹಂಕ ತಾಲ್ಲೂಕು 


ಇಸ್ಕಾನ್‌ ಗೋಶಾಲೆ, ಕಾಚರಕನಹಳ್ಳಿ, ಪ.ಚಿ ಹೆಣ್ಣೂರು ವ್ಯಾಪ್ತಿ 
[ ಉದಾಸೀನ್‌ ಗೋಶಾಲೆ, ಎಂಇಜಿ ಕ್ಯಾಂಪಸ್‌ ಆವರಣ, ಅಲಸೂರು 


ME 


ಬಿ.ಜಿ.ಎಸ್‌ ಗೋಶಾಲೆ 


[ಮದ್ದ ನಾರಾಯಣ ಆಶ್ರಮ ಟ್ರಸ್ಟ್‌ ರಾಮೋಹಳ್ಳಿ 
ಅಮೃತಧಾರಾ ಗೋಶಾಲೆ 


ನಂದಿ ಗೋಶಾಲ, ಮಾದಾಪಟ್ಟ 


—! 
] 
ಶ್ರೀ ಕೃಷ್ಣ ಗೋಶಾಲಾ, ದೊಡ್ಡಗುಬ್ಬಿ 


ಬೆಂಗಳೂರು ಗೋರಕ್ಷಣಾ ಶಾಲಾ, ಗರುಡಾಚಾರ್‌ ಪಾಳ್ಯ 


ಮಾಧ್ಯಮ ಗೋಶಾಲೆ, ಸೂಲಿಕುಂಟೆ 


ಚಿಕ್ಕಮಗಳೂರು 


ಶ್ರೀ ಕಾಮಧೇನು ಗೋ ಸೇವಾಟ್ರಸ್ಟ್‌, ಕೆಮ್ಮಣ್ಣು. ದೇವಗೋಡು 


ಮಲೆನಾಡು ಗಿಡ್ಡ ಸಂವರ್ಧನಾ ಕೇಂದ್ರ (ರಿ) ಗೌರಿಗದ್ದೆ, ಮೇಲುಬೀಳಿ 


ಸ್ವಯಂ ಪ್ರಕಾಶ ಟ್ರಸ್ಟ್‌ ಶ್ರೀಮಠ ಹರಿಹರಪುರ | 
ಶ್ರೀ ದತ್ತಾತ್ರೇಯ ಧರ್ಮಕ್ಷೇತ್ರ ಸಂಸಾರದ ಟ್ರಸ್ಟ್‌ ಗೌರಿಗದ್ದೆ. 


ಶ್ರೀ ಶ್ರಂಗೇರಿ ಶಾರದಾ ಪೀಠಂ ಚಾರಿಟಬಲ್‌ ಟ್ರಸ್ಟ್‌, ಶೃಂಗೇರಿ, ಶ್ಪಂಗೇರಿ ತಾಲ್ಲೂಕು. 


| 


ಶ್ರೀ ಜಗದುರು ರಂಭಾಪುರಿ ವೀರ ಸಿಂಹಾಸನ ಮಹಾಸಂಸ್ಮಾನ ಪೀಠ. ಬಾಳಹೊನ್ಮೂರು, 


ರಾಯಮ್ಮ ಗೋಶಾಲೆ, ಹೊಗರೇಹಳ್ಲಿ 


ಧಾರವಾಡ 


ಚನ್ಮವೃಷದೇ೦ದ ಲೀಲಾಮಠ : ಬೆಣಚಿ 


ಮಹಾತಪಸ್ಥಿ ಶ್ರೀ ನಿಂದರಕಿ ಚನ್ನಮಲ್ಲಿಖರ್ಲುನ ಯಜ್ಞಾ ಶ್ರಮ ಸುಕ್ಲೇತ್ರ: ಕೆಲಗೇರಿ 


ಶಾಂತಿನಾಥ ಗೋಶಾಲಾ ಟ್ರಸ್ಟ ಸಾ।। ಬುಡರಶಿಂಗಿ 


ಹುಬ್ಮಳ್ಳಿ ಪಾಂಜರಪೋಳ ಸಂಸ್ಥೆ ಸಾ।| ಪರಸಾಪೂರ 


ಸಿದ್ಧಾ ರೂಢಮಠ ಟ್ರಸ್ಪ ಸಾ।। ಹುಬ್ಬಳಿ y 


ಅಮೃತ ಗೋಶಾಲೆ ಸಾ।| ತಾರಿಹಾಳ 


ರಾಯಚೂರು 


ಬಾಲಾಜಿ ರಾಷ್ಟೀಯ ಗೋಸೇವಾ ಸಮಿತಿ ಸಾ| [ಹುಬ್ಬಳ್ಳಿ 
ಶ್ರೀ. ಅಮೃತ ವರ್ಷಿಣಿ ಗೋಶಾಲಾ, ಮಂಜರ್ಲಾ, ತಾ:ಜಿ:ರಾಯಚೂರು 


ಶ್ರೀ.ಜಗದು.ರು ಸಿದ್ದಬಸವೇಶ್ವರ ವಿದ್ಯಾಪೀಠ ಟ್ರಸ್ಟ್‌ ಚೌಕಿ ಮಠ, ಚಿಕ್ಕಸೂಗೂರು, 
ತಾ:ಜಿ:ರಾಯಚೂರು 


ಜಪದಕಟ್ಟೆ ಬಿಚ್ಚಾಲಿ ಅಪ್ಪಣ್ಠಾಚಾರ್ಯ ಸೇವಾ ಟ್ರಸ್ಟ್‌(ರಿ), ಶ್ರೀತೀರ್ಥಕ್ಲೇತ್ರ ಬಿಕ್ಷಾಲಯ ಗೋಶಾಲ, 
ಬಿಚ್ವಾಲಿ 


ಮಾನವಿ ಮಿತ್ರ ಮಂಡಳಿ, ಸೇವಾ ಚಾರ್‌ಟೇಬಲ್‌ ಟಿ ಸ್ಟ್‌, ಗೋಶಾಲಾ, ಮಾನವಿ, ಜಿ:ರಾಯಚೂರು 


ಶ್ರೀ. ನಾ ಮಹಾವೀರ ಗೋಶಾಲಾ, ಸಿಂಧನೂರು, ಜಿ:ರಾಯಚೂರು 


ಶ್ರೀ.ಗುರು ಒಳಬಳ್ಳಾರಿ ಚನ್ನಬಸವ ಸ್ವಾಮಿಗಳ ಕೃಪಾ ಚಾರ್‌ಟೇಬಲ್‌ ಟ್ರಸ್ಟ್‌, ಗೋಶಾಲೆ, 
ಯದ್ಮಲದೊಡ್ಡಿ, 


ಮಾತಾ ಮಾಣಿಕೇಶ ಕೇಶ್ವರಿ ಗೋಶಾಲಾ,ಲಿಂಗಸೂಗೂರು, —] 


ಶ್ರೀ ಶರಣಮ್ಮ ಮಾತೆ ಗೋಶಾಲ ಟ್ರಸ್ಟ್‌ (ರಿ), ಮುದುಗಲ್‌, ತಾ.ಲಿಂಗಸುಗೂರು, ಜಿ.ರಾಯಚೂರು 


ಸುಕ್ಷೇತ್ರ ಶ್ರೀ ಸಿದ್ದೇಶ್ವರ ಸಂಸ್ಥಾನ ಹಿರೇಮಠ ಟ್ರಸ್ಟ್‌ (ರಿ), ಶ್ರೀ ಸಿದ್ದೇಶ್ವರ ಗೋಶಾಲೆ ಮಸರಕಲ್‌, ತಾ. 
ದೇವದುರ್ಗ 


ಜಗದುರು ಶ್ರೀ ಶಿವಶಕ್ತಿ ಪೀಠ ಸುಕ್ಷೇತ್ರ, ಇರಕಲ್‌ ಮಠ, ಇರಕಲ್‌.ತಾ:ಮಸ್ಸಿ,ಜಿ: ರಾಯಚೂರು 


ಚಿತ್ರದುರ್ಗ 


ಆದಿಚುಂಚನಗಿರಿ ಗೋಶಾಲೆ ಕಾತ್ರಾಳು ಕೆರೆ 
ಗೋ ಕೃಷಿ ಅನುಸಂದಾನ ಕೇಂದ್ರ ಜೆ.ಎನ್‌.ಕೊಟೆ 


ಸ್ವರ್ಣಭೂಮಿ ಗೋಶಾಲೆ, ಬೀರೇನಹಳ್ಳಿ, 


ಸಮೃದ್ದಿ ಗೋಆಶ್ರಮ, ಗೋಗೆರೆ, ಯರದಕಟ್ಟಿ, 


ನಂದಿ ಗೋಶಾಲೆ. ಪಾಲವನಹಲ್ಳಿ 


ಶ್ರೀ ಬ್ರಹ್ಮಗಿರಿ ಸಿದ್ದೇಶ್ವರ ಸ್ವಾಮಿ ಗೂಣಾವ, ರೊಪ್ಪ, ಸಿದ್ಧಾಪುರ ಅಂಚೆ, 


ಹಿರೇಕೆರೆ ಕಾವಲು ಚೌಡೇಶ ರಿ ಗೋರಕ್ಷಣಾ ಸಂಸ್ಥೆ, 'ಗೊಲ ಹಳ್ಳಿ, 


ಶ್ರೀ ಮುತ್ತೆಗಳ ಸ್ವಾಮಿ ದೇವರ ಎತ್ತುಗಳ ಗೋ ರಕಣಾ ಟ್ರಸ್ಟ್‌(ರಿ, ಬೊಮ್ಮದೇವರಹಟ್ಟಿ, ನನ್ನಿವಾಳ, 


ನಂದ ಮಸೂರ ಬಾವೂಜಿ ಪರಂಪರೆ ವೆಂಕಟೇಶ್ವರ ದೇವರ ಹಸುಗಳ ಗೋಶಾಲೆ, ನಂದನಹಳ್ಳಿ 
ಅಲಂಬಾಣಿಹಟ್ಟಿ, ಕುರುಡೀಹಳ್ಳಿ 


Ds 


ಹಾವೇರಿ 1, | ಭಾರತೀಯ ಗೋವಂಶ ರಕ್ಷಣಾ ಸಂವರ್ಧನಾ ಪರಿಷತ್‌ ಕರ್ನಾಟಿಕ ಶಾಖೆ: ಇನಾಂ ಲಕ್ಮಾಪುರ 


ತಾ.ಹಾನಗಲ್ಲು ಜಿ.ಹಾವೇರಿ 


6 | | * | ಶ್ರೀ ಬಸವೇಶ್ವರ ಗೋಶಾಲೆ ಸಂಗೂರ 
| & | ಪವನ ಎಸ್‌.ಟಿ ಗೋಶಾಲೆ ಸಂಗೂರ 
| | 50 | ಶ್ರೀ ಕಾಮದೇನು ಗೋರಕ್ಷಾ ಚಾರಿಟೇಬಲ್‌ ಟ್ರಸ್ಟ್‌ (ರಿ) 
ಮಂಡ್ಯ | | ಧ್ಯಾನಫೌಢೇಷನ್‌ ಗೋರಕ್ಷಾ ಟ್ರಸ್ಟ್‌ ದೊಡ್ಡಬ್ಯಾಡರಹಳ್ಳಿ, ಪಾಂಡವಪುರ, ಮಂಡ್ಯ 
| ೨2? | ಯತಿರಾಜ ಟ್ರಸ್ಟ್‌ ಕೆರೆತೊಣ್ಣುರುಪಾಂಡವಪುರ, ಮಂಡ್ಯ 
7 | 3 | ಶ್ರೀಆದಿ ಚುಂಚನಗಿರಿ ಗೋಶಾಲೆ, ಕೊಮ್ಮೇರುಹಳ್ಳಿ, ಸಾತನೂರು. | 
5 | ಶ್ರೇಯಸ್‌ ಇಂಟರ್‌ ನ್ಯಾಷನಲ್‌ ಗೋಶಾಲೆ 
Me 5 | ಶ್ರೀಆದಿ ಚುಂಚನಗಿರಿ ಗೋಶಾಲೆ, ಕರೋಟಿ ನಾಗಮಂಗಲ, ಮಂಡ್ಯ 
ಬೀದರ | 5 | ತುರಗಾಯಿ ರಾಮಣ್ಣಾ ಗೋಶಾಲೆ ಗುರುಕುಲ ಕರಡ್ಯಾಳ ಭಾಲ್ಕಿ 
೨7 | ದಕ್ಷಿಣಮುಖಿ ಹನುಮಾನ್‌ ಗೋಶಾಲಾ ಸೇವಾ ಸಮಿತಿ ಟ್ರಸ್‌ ಭಾ 
[ಶ್ರೀ ಜಗದು ಯರು ಸಿದ್ದಬಸವೇಶ್ವರ ವಿದ್ಯಾಪೀಠ ಟ್ರಸ್ಟ್‌ ಗೋಶಾಲೆ ಬಸವತೀರ್ಥ ಮಠ ಹುಮನಾಬಾದ 
5 |ಶ್ರೀ ವೀರಭದ್ರೇಶ್ವ ರ ದೇವಸ್ಥಾನ ಪ೦ಚಕಮೀಟಿ ಗೋಶಾಲೆ ಚಾಂಗಲೇರಾ 
60 | ಮಣಿಗಿರಿ ವಲ್‌-ಫೇರ್‌ ಟ್ರಸ್‌ ಗೋಶಾಲೆ ಮಾಣಿಕನಗರ 
8 | °' | ಶ್ರೀ ಮಹಾದೇವ ಗೋಶಾಲಾ ಮತ್ತು ಚಾರಿಟೇಬಲ್‌ ಟ್ರಸ್ಟ, ಸೋನಾಳವಾಡಿ ತಾ: ಔರಾದ 
2 | ಶ್ರೀ ಅಮರೇಶ್ವರ ಗೋರಕ್ಷಣಾ ಸಂಸ್ಥಾನ ಟ್ರಸ್ಟ್‌ (ರಿ) ಔರಾದಬಿ 
6% | ಶ್ರೀ ಗೋವಿಂದ ಮಹಾರಾಜ ಗೋ ಆಶ್ರಮ ಟ್ರಸ್ಟ್‌ ದಾಬಕಾ 
| ಶ್ರೀಲಕ್ಷ್ಮಿಸತ್ಯನಾರಾಯಣ ಚಾರಿಟೇಬಲ್‌ ಗೋಶಾಲಾ ಟ್ರಸ್ಟ್‌ ಬೀದರ 
&8 ] ಹೊನ್ನಿಕೇರಿ ಸಿದ್ದೇಶ್ವರ ದೇವಸ್ಥಾನ ಗೋಶಾಲೆ ಹೊನ್ನಿಕೇರಿ 
| | ಶ್ರೀ ರಾಮಕೃಷ್ಣ ವಿವೇಕಾನಂದ ಆಶ್ರಮ ಗೋಶಾಲೆ ಶಿವನಗರ ಬೀದರ 
| ರಾಮನಗರ | 6 | ಪವ್ಯಾಪ್ಸ್‌ ಫೋಂಡೇಶನ್‌ ಟ್ರಿಸ್ತ್‌, ಪುನ್ಯ ಕೋಟಿ ಗೋಶಾಲೆ,ಗೊಲ್ಲರದೊಡ್ಡಿ, ಲಕ್ಲ್ಮಿಪುರ ಪಂಚಾಯತ್‌, | 
| ರಾಮನಗರ. 
9 | | * | ಗಂಡಕ್ಕಿ ಟ್ರಸ್ತ, ಕೋಡಿಪಾಳ್ಯ, ಹೊಸೂರು ಗ್ರಾಮ, ಬಿಡದಿ, ರಾಮನಗರ 
£2 | ಶ್ರೀ ಶಿವಯೋಗಿ ಮುನೀಶ್ವರಸ್ವಾಮಿ ವಿದ್ಯಾಪೀಠ, ಶ್ರೀಮರಳೆ ಗವಿ ಮಠ, ಕನಕಪುರ 
i 7 | ರ್ರಿನಿಟ್ರಸ್ಟ್ಪ ಕೋಲುರು ಗ್ರಾಮ ಚನ್ನಪಟ್ಟಣ ತಾ: 
ಕೊಪ್ಪಳ | mT ಶ್ರೀ ಮಾಹವೀರ ಜೈನ್‌ ಗೋಶಾಲೆ ಕೊಪ್ಪಳ —T 
dl [7 | ಶ್ರೀ ಬಸವಲಿ೦ಗೇಶ್ವರ ಶ್ರೀಧರ ಮುರಡಿ ಹಿರ್‌ಮಠ ಗೂಣಾವ ಹಮಲಬರಾ. 
3 | ಶ್ರೀಜಯಮಾಲಾ ಜೈನ ಗೋಶಾಲೆ ಗುಡಿಕಲಕೇರಿ ಗ್ರಾಮ ಕುಷ್ಠಗಿ ತಾ।। 
| |” |ಶ್ರೀದರಾಮಾತಾಗೋಶಾಲಾ ಟ್ರಸ್ಮ(ರಿ) ವಾಲಿಕಿಲಾ ಮೇಗೋಟೆ ತಾ।। ಗಂಗಾವತಿ 
ಗದಗ 75 | ಶ್ರೀ ಕುಮಾರೇಶ್ವರ ಜೀವನ ವಿಕಾಸ ಪ್ರತಿಷ್ಠಾನ ದೇಶಿಯ ಗೋತಳಿ ಸಂರಕ್ಷಕ ಹಾಗು ಸಂವರ್ಧನ 
15 ಗೋಶಾಲೆ ಬಾಳೆಹೊಸೂರು 
76 | ಶ್ರೀ ಮಾಹವೀರ ಗೋಶಾಲೆ ಗದಗ 
77 | ಶ್ರೀಮಾಹವೀರ ಗೋಶಾಲೆ ಗಜೀಂದ್ರಗಡ 
ವಿಜಯಪುರ | | ಶ್ರೀಸಿದ್ದೇಶ್ವರ ಸಂಸ್ಥೆಯ ಶ್ರೀ ರಾಮನಗೌಡ ಬವಾಪೇಐಲ ಗೋರ ಕಂದ್ರಗೂಡ ಗೂಢಾವ 
i ವಿಜಯಪುರ 
ೌ | ಶ್ರೀ ಪ್ರಮೋದಾತ್ಮಕ ಗೋ ಸಂರಕ್ಷಣಾ ಕೇಂದ್ರ ಯಲಗೂರು 
| ₹0 [ದಿಕ್ಯಾಟಲ್‌ ಬ್ರಿಡಿಂಗ್‌ &ಡೈರಿ ಫಾರಮಿಂಗ ಅಸೋಸಿಯೆಷನ್‌ ಭುತನಾಳ ಟ್ಯಾಂಕ ವಿಜಯಪುರ 
ಕಲಬುರಗಿ | 8! |ನಂದಿಗೋಶಾಲೆ 
| 82 [ಸ್ವಾಮಿ ಸಮರ್ಥ ಗೋಶಾಲೆ 
"ಶಾಲೆ 
8 | ಸಪ್ತ ಗೋಪರಿಕ್ರಮ ಗೋಶಾಲೆ 
| ಜೈರಾಮ ಶಿಕ್ಷಣಸ ಸಂಸ್ಥೆ 
ದಾವಣಗೆರೆ ಹ [ರುದ ರುದ್ರೇಶ್ವರ ವಿದ್ಯಾ ಸಂಸ್ಕೆ(ರಿ) ಹೆಬ್ಬಾಳು ದಾವಣಗೆರೆ ತಾ||ಮತ್ತು ಜಿ 
ಈ | ಪ್ರಾಣಿದಯಾ ಜ್ಞಾನಪ್ರಸಾರಕ ಸಂಘರಿ) ರಿ) ಪಿಬಿ ರಸ್ತೆಆವರಗೆರೆ ದಾವಣಗೆರೆ ತಾ।।| ಮತ್ತು ಜಿ 
೫ | ಶ್ರೀಸದುರು ಸರ್ದ ನಾರಾಯಣ ಆಶ್ರಮ ಯಂತ್ರಾಪುರ ಪೊಸ್ವ ಹರಿಹರ ತಾ।। ದಾವಣಗೆರೆ ಜಿ ಜಿ॥! 
| | ಶ್ರೀಸಂತ ಸೇವಾಲಾಲ್‌ ಜನ್ಮ ಸ್ಮಾನ ಮಹಾಮರಠ ಸಮಿತಿ (ರಿ) ಸೂರಗೋಂ೦ಡನಕೊಪ್ಪ 
ತುಮಕೂರು | | ಶ್ರೀ ಸಿದ್ಧಲಿಂಗೇಶ್ವರ ಗೋಶಾಲೆ ಸೀ ಸಿದ್ದಗಂಗಾ ಮಠ ತುಮಕೂರು 
fs 92 | ಶ್ರೀ ಕಾಡಸಿದ್ದೇಶ್ವರ ಮಠ ಟ್ರಸ್ಟ ನೂಣವಿನಕರ ತಿಪಟೂರು ತಾ॥। 
| 3 | ಸುಕ್ಷೇತ್ರ ಎಜುಕೇಶನಲ್‌ ಟ್ರಸ್ಟ್‌, ಕೆರೆಗೋಡಿ, ರಂಗಾಪುರ, ತಿಪಟೂರು ತಾ: 
| | ದ್ಯಾನ್‌ ಪೌಂಡೇಷನ್‌, ಗೋರಕ್ಷ ಟ್ರಸ್ಟ್‌ ಬೆಂಗಳೂರು ಎಂ.ಹೆಚ್‌. ಪಟ್ಟಣ, ಗುಬ್ಬಿ ತಾ: 
165 | ಉತ್ತರಕನ್ನಡ ' 9 | ಶ್ರೀಗರೃಧನಾ ರಿ) ಸ್ಪವಲ್ಲಿ ಗೋಶಾಲೆ, ಕರೋಡಳ್ಲಿ ಯಲ್ಲಾಪುರ ತಾ: ಉಕ 


ಪಿ 


96 | ಶ್ರೀದೇನು ಸೇವಾ ಟ್ರಸ್ಟ್‌ ಕೆ.ಜಿ. ಸ್ಕೂಲ್‌ ಹತ್ತಿರ. ಮುರುಡೇಶ್ವರ ಭಟ್ಕಳ ತಾ: ಉ.ಕ 


97 | ಗೋಸ್ತ ಕಾಮಧೇನು ಟ್ರಸ್ನ, ಭಾನ್ಮುಳಿ ಮಠ, ಸಿದ್ಧಾಪುರ ತಾ, ಉ.ಕ. 


98 | ಶ್ರೀವೀರಾಂಜನೇಯ ಧದ್ಮಿಕ ಹಾಗು ದತ ಸಂಸೆ (ರಿ) ಅಮೃತದಾರಾ ಗೋಶಾಲೆ, ಶ್ರೀಕ್ಷೇತ್ರ ಬಂಗಾರು 
ಮಕ್ಕಿ ಗೇರುಸೊಪ್ಪ ಹೊನ್ನಾವರ ತಾ, ಉ.ಕ. 


27 


ದಕ್ಷಿಣಕನ್ನಡ 


ಗೋವನಿತಾಶ್ರಯ ಟ್ರಸ್ಟ್‌ (ರಿ) ಪಜೀರ್‌, ಬೀಜಗುರಿ, ಬಂಟ್ಕ್ಮಾಳ ತಾ: 


ಶ್ರೀ ವಿಶ್ನೇಶತರ್ನ ಗೋಸಂರಕ್ಷಣಾ ಕೇ೦ದ್ರ, ಭಾರತ ಸೇವಾಶ್ರಮ (ರಿ), ಸೇವಾಧಾಮ, ಕನ್ಯಾನ, 
ಬಂಟ್ವಾಳ: 


ಅಮೃತಧಾರಾ ಗೋಶಾಲೆ, ಕೈರಂಗಳಟ್ರಸ್ಟ್‌ ಬಂಟ್ಕಾಳ ತಾ:: 


ಶ್ರೀ ಗುರುದೇವ ಚಾರಿಟೇಬಲ್‌ ಕಮಿಟಿ (ರಿ) ಒಡಿಯೂರು, ಕರೋಪಾಡಿ ಗ್ರಾಮ, ಬಂಟ್ಕಾಳ ತಾ: 


ಸಿಯೋನ್‌ ಆಶ್ರಮ, ಗಂಡಿಬಾಗಿಲು, ಬೆಳ್ತಂಗಡಿ ತಾ: 


ಸೌತಡ,್ಮ ಶ್ರೀ ಮಹಾಗಣಪತಿ ದೇವಸ್ಥಾನ, ಕೊಕ್ಕಡ, ಬೆಳ್ತಂಗಡಿ ತಾ: 


ಶ್ರೀ ತತ್ರ ರ್ಮಸ್ಮಳ ಗ್ರಾಮಾಭಿವೃದ್ಧಿ ಯೋಜನೆ (ರಿ), ಕಾಮಧೇನು ಗೋಶಾಲೆ, ರೃಸ್ಮಳ, ಬೆಳ೦ಗಡಿ 
ತಾಲ್ಲೂಕು 


ಕಾವೇರಮ್ಮ ಅಮೃತಧಾರಾ ಗೋ ಸೇವಾ ಟ್ರಸ್ಟ್‌ (ರಿ), ಗುಂಡೂರಿ, ಬೆಳಂ೦ಗಡಿ ತಾ: 


ಸ್ವಾಮಿ ಶ್ರೀ ವಿವೇಕಾನಂದ ಸೇವಾಶ್ರಮ ಟ್ರಸ್ಟ್‌(ರಿ, ಬಂಡೇರಿ, ಕಳೆಂಜ, ಬೆಳ೦ಗಡಿ ತಾ: 


ಶ್ರೀ ಪರಾಶಕ್ತಿ ಟ್ರಸ್ಟ್‌ (ರಿ, ಮರಕಡ, ಮಂಗಳೂರು ತಾ: 


ಓಂ ಪ್ರಕ್ಟತಿಧಾಮ ಟ್ರಸ್ಟ್‌ (ರಿ), ಸುರಭೀವನ, ಕೊಂಪದವು, ಮಂಗಳೂರು 


ಶ್ರೀ ದರಾ, ಪರಮೇಶ್ವರಿ ದೇವಸ್ಥಾನ, ಕಟೀಲು, ಮಂಗಳೂರು ತಾ: 


ಶಕ್ತಿರ್ಸನಯೋಗಾಶ್ರಮತಾಳಿವಾಡ, ಕಿನ್ನಿಗೋಳಿ ಮಂಗಳೂರು ತಾ: 


ಕಪಿಲಾ ಪರ್‌ ಕೆಂಜಾರು ಗ್ರಾಮ, ಮಂಗಳೂರು ತಾ: 


ಸುಬ್ರಮಣ್ಯ ಣ್ಯ ದೇವಸ್ಮಾನ ಪಾವಂಜೆ ಗೋಶಾಲೆ ಮಂಗಳೂರು 


ರ್ಮಶ್ರೀ ಪ್ರತಿಷ್ಠಾನ(ರಿ) ಹನುಮಗಿರಿ ಪುತ್ತುರು 


ಮುಳಿಯ ಗೋ ವಿಹಾರ ಪ್ರತಿಷ್ಠಾನ ಟ್ರಸ್ನ ಪುತ್ತುರು ತಾ: 


ಗೋಕುಲಂ ಭಾರತೀಯ ಬಾವೈಕ್ಯ ಪ್ರತಿಷ್ಮ್ಠಾನ(ರಿ) ಗೋಶಾಲೆ ,ಸವಣುರು ಅಂಚೆ ಪುತ್ತುರು 
ಶ್ರೀ ಸಂಪುಟ ನರಸಿಂಹ ಸ್ವಾಮಿ ಸುಬ್ರಮಣ್ಯ ಮಠ ಸುಬ್ರಮಣ್ಯ ಕಡಬ ತಾ: 


18 


ಯಾದಗಿರಿ 


ಶ್ರೀ ವಿಶ್ವಮಾತಾ ಗುರುಕುಲ ಗೋಶಾಲೆ ಭಾರತೀಯ ಗೋವಂಶ ಸಂರಕ್ಷಣಾ ಸಂಸ್ಥೆ(ರಿ) ನಂದಿಬೆಟ್ಟ 
ಶಹಾಪುರ ಯಾದಗಿರಿ. 


| 


ಹಾಸನ 


ಶ್ರೀ ಭಗವಾನ್‌ ಮಹಾವೀರ ಗೋಶಾಲೆ, ಬಾಣಾವರ. 


ಕಸೂರಬಾ ಗೋಶಾಲೆ, ಅರಸೀಕೆದೆ 


ಕೋಲಾರ 


ಶ್ರೀ ರಾಘವೇಂದ್ರ ಗೋ ಆಶ್ರಮ, ಗಂಗಾಪುರ 


ಶ್ರೀ ರಕ್ಷಾ ಪೊಂಡೇಶನ್‌ ದಾತ್ರಿ ಗೋದಾಮ, ಗೋಶಾಲೆ ಕೋಲಾರ 


ನಂದಿ ಗೋಶಾಲೆ ಅಭಿವೃದ್ಧಿ ಟ್ರಸ್ಟ್‌, ತಾ: ಕೋಲಾರ 


21 


| ಬಾಗಲಕೋಟಿ 


a 


ಶ್ರೀ ಮದ್ದೀರಶೈವ ಶಿವಯೋಗಮಂದಿರ ಸಂಸ್ಥೆ ಶಿವಯೋಗಮಂದಿರ, ಬದಾಮಿತಾ: 


ಶ್ರೀ ಅಭಿನವ ಒಪ್ಪತ್ತೇಶ್ವರ ಸ್ವಾಮಿಗಳ ಮಠದ, ಜಲಚರ ಪ್ರಾಣಿಗಳ ಸಂರಕ್ಷಣಾ ಗೋಶಾಲೆ, ಸೇವಾ 
ಸಂಘ, ಕೆಂದೂರ, ಬಾದಾಮಿ ತಾ: 


ಶ್ರೀ ಗುರು ಒಪ್ಪತ್ತೇಶ್ವರ ಮಠದ ಗೋಶಾಲೆ, (ಪಾ೦ಂಜರಪೋಳ) ಟ್ರಸ್ವ, ಇಂಜಿನಾವಾರಿ, ಬಾದಾಮಿ ತಾ: 


ಪಾಂ೦ಜರಾ ಪೋಳ್‌ ಸಂಸ್ಥೆ (ಗೋಶಾಲೆ), ಶ್ರೀ ಸಿ.ವಿ.ಚರಂತಿ ಮಠ ಕಲ್ಯಾಣ ಮಂಟಪ, ಎ.ಪಿ.ಎಂ.ಸಿ. 
ಯರಕ, ಬಾಗಲಕೋಟೆ. 


ಶ್ರೀ ಗೋಪಾಲಕೃಷ್ಣ ಗೋಸೇವಾ ಸಮಿತಿ (ರಿ), ಮುಧೋಳ ತಾ: 


ಶ್ರೀ ಮಾರವಾಡಿ ಗೋಶಾಲ(ಪಾಂಜರಾಪೋಳ್‌), ಗುಳೇದಗುಡ್ಡ, ಬಾದಾಮಿ ತಾ. 


ಶ್ರೀ ಮಹಾಲಿಂಗೇಶ್ವರ ಗೋಶಾಲೆ ಸಂರಕ್ಷಣೆ ಮತ್ತು ಗ್ರಾಮೀಣಾಭಿವೃದ್ದಿ ಸೇವಾ ಸಮಿತಿ, 
ಮಹಾಲಿಂಗೇಶ್ವರ ದೇವಸ್ತಾನದ ಹಿಂದುಗಡೆ, ಮಹಾಲಿಂಗಪುರ, ರಬಕವಿ ತಾ ಬನಹಟ್ಟಿ. 


ಶ್ರೀ ಸಂತ ಸೇವಾಲಾಲ್‌ ಗೋಸೇವಾ ಅಭಿವೃದ್ಧಿ ಸಂಸ್ಥೆ, ನಾಗರಾಳ ಎಲ್‌ಟಿ, ಬೀಳಗಿ ತಾ: 


22 


| 34 [ರ್ಹಾಟಕ ಪ್ರಾಣಿದಯಾ ಪಿಂಜರಾಪೋಳ್‌ ಟ್ರಸ್ತ, ತಿ.ನರಸೀಪುರ 


13 | ಮೈಸೂರು ಪಿಂಜರಾಪೋಳ್‌ ಸೊಸೈಟಿ, ಚಾಮುಂಡಿಬೆಟ್ಟದ ಪಾದ, ಮೈಸೂರು. 


ಶ್ರೀ ಶಿವರಾತ್ರೀಶ್ವರ ಗೋಶಾಲೆ, ಮೈಸೂರು. ಈ 


24 


135 | ಶ್ರೀ ಮಲ್ಲಿಕರ್ಲುನ ಸಿದ್ಧಬಸವ ಸ್ವಾಮೀಜಿ ಪೌಂಡೇಷನ್‌, ೬೪, ಹಳೇಕೋಟೆ ಗೋಶಾಲೆ, 


136 | ಮಗಣಾನೀಲ್‌ ಜೈನ್‌ಸೇವಾ ಟ್ರಸ್ಟ ಇವರ ಗೋಶಾಲೆ, , ಮಲಪನಗುಡಿ, ಗ್ರಾಮ 


| 37 | ಶ್ರಿ ಭೂವನೇಶ್ನರಿ ಗೋಶಾಲಾ ಸೇವಾ ಟ್ರಸ್ಪ ಹಂಪಿ 


18 | ಗೋರಕ್ಷಣಾ ಸಂಘ ರವರ ಗೋಶಾಲೆ ಅಂದ್ರಾಳ 
9 |] ಶ್ರಿ ಕ್ರಷ್ನನ೦ದಗೋಕುಲ ಗೋಶಾಲೆ ಕೊಡವುರು 
| 140 | ಶ್ರೀಗೋರ್ನನಗಿರಿ ಟ್ರಸ್ಟರಿ,ಶ್ರೀ ಪೇಜಾವರ ಅದೋಕ್ಷಜ ಮಠ,ಉಡುಪಿ ಜಿಲ್ಲೆ 


91 | ಪುಣ್ಯಕೋಟಿ ಗೋಸೇವಾ ಟ್ರಸ್ಟ್‌ ದಾಸಬೆಟ್ಟು ಹೇರೂರು 


-4- 


142 


143 


| ಆನೆಗುಂದಿ ಶ್ರೀ ಸರಸ್ವತಿ ಗೋವು ಮತ್ತು ರ್ಯಾವರಣ ಸಂರಕ್ಷಣಾ ಟ್ರಸ್ಯ (ರಿ) 


ಕಿನಿ ಗೋಶಾಲೆ 


ಶ್ರೀ ಕಾಮದೇನು ಗೋ ಸಂರಕ್ಷಣಾ ಕೇ೦ದ್ರ ಉಡುಪಿ ಶ್ರೀ ಸೋದೆ ವಾದಿರಾಜ ಮಠ ಹೂವಿನಕೆರೆ, 
ಅಂಚ ಕೋಟೇಶ್ವರ 


| ಶೀ ಅಮೃತಧಾರಾ ಗೋಶಾಲಾ ಟ್ರಸ್ನ(ರಿ) ಗೋಳಿಗುಂಡಿ ಶಿರೂರು ಬೈಂದುರು ತ 


ಶ್ರೀ ವೆಂಕಟರಮಣ ಗೋಶಾಲೆ, ಶೇಷಾದ್ರಿನಗರ, ತೆಳ್ಮಾರು ರಸ್ತೆ, ಕರ್ಕಳ ತಾ.ಉಡುಪಿ ಜಿಲ್ಲೆ. 


_| ಅಭಿನಂದನಾ ಗೋಕುಲ,ಗೋಸಂರಕ್ಷಣಾ ಕೇ೦ದ್ರ ಪುಂಚಮಾರು ಚಿಕ್ಕಲೈೆಟ್ರು ಹರನ್‌ ಗ್ರಾಮ 


L 
po | ಅನಂತಕೃಷ್ಣ ಗೋಶಾಲೆ (ರಿ) ಸಿಧ್ದಿವಿನಾಯಕಬೆಟ್ಟು ಬಂಡಿಮಠ ಬಸ್‌ ನಿಲ್ಮಾಣದ ಬಳಿ,ಕರ್ಮಳ 


ಗೋಧಾಮ ಸಂಜೀವಿನಿ ಫಾರಂ ಎಂಡ್‌ ಡೈರಿ(ರಿ) ಚಟ್ಕಿಲ್ಪಪಾದೆ, ಮುನಿಯಾಲು 


ಗೋದ್ದನಗಿರಿ ಗೋಶಾಲೆ ದರ, ಕಬ್ಬಿನಾಲೆ 


ಶಿವಮೊಗ್ಗ 


25 


ಶ್ರೀ ಶ್ರೀಧರಾಶ್ರಮ-ಶ್ರೀ ಕ್ಷೇತ್ರ ವರದಪುರ, 


ಶ್ರೀ ಮುರುಘರಾಜೇಂದ್ರ ಮಹಾಸಂಸ್ಥಾನ ಮಠ, ಮುರುಘ ಮಠ,ಆಚಾಪುರ, | 


ಶ್ರೀ ಶಾಂತಿನಾಥ ದಯೋದಯ ಗೋಶಾಲೆ ಟ್ರಸ್ಟ್‌ (ರಿಂ, ಹಾಲಸಸಿ, ಸುಳಲ್ಲಿ, 


ಶ್ರೀ ಪನದರ್ದ ಪರಮೇಶ್ವರಿ ಟೆಂಪಲ್‌ ಟ್ರಸ್ಟ್‌ (ರಿ), ದೇವಗಾರು, ನಾಗುವಳ್ಲಿ, 


ಶ್ರೀ ಗುರು ರುದ್ರಮುನಿಶ್ವರ ವಿದ್ಯಾರ್ದಕ ಸಂಘ ಕಪ್ಪನಹಳ್ಳಿ, 


ಶ್ರೀ ಗುರು ರೇವಣಸಿದ್ದೇಶ್ವರ ಜನಕಲ್ಯಾಣ ಟ್ರಸ್ಟ್‌, ಸುರಭಿ ಗೋಶಾಲೆ, ತಪೋಕ್ಲೇತ್ರ, ಕಡೇನ೦ದಿಹಳ್ಳಿ, 
ಶಿಕಾರಿಪುರ ತಾ: ಶಿವಮೊಗ್ಗ 


ಶ್ರೀ ದೈವಜ ಬ್ರಾಹ್ಮಣ ಗುರುಪೀಠ ಸೇವಾ ಸಮಿತಿ (ರಿ), ಜ್ಞಾನೇಶ್ವರಿ ಗೋಶಾಲಾ, ಸವಳಂ೦ಗ ರಸ್ತೆ, 
ಅಬ್ಬಲಗೆರೆ, ಶಿವಮೊಗ್ಗ ತಾ: 


ಶ್ರೀ ಮಹಾವೀರ ಜೈನ್‌ ಸೇವಾ ಟ್ರಸ್ಟ್‌, ಕೋಟೆ ರಸ್ತೆ ಶಿವಮೊಗ್ಗ 


ಶಿವಮೊಗ, ಜಿಲ್ಲಾ ಬ್ರಾಹ್ಮಣ ಮಹಾ ಸಭಾ (ರಿ) ಬಿ.ಹೆಚ್‌.ರಸ್ತೆ, ಶಿವಮೊಗ್ಗ ರವರ ಅಡಿಯಲ್ಲಿ ಶ್ರೀ 
ಮತ್ತೂರು ಹೊಸಹಳ್ಳಿ- ಗೋರಕ್ಷಣಾ ನ್ಯಾಸ ಸಮಿತಿ (ಸುರಭಿ ಗೋಶಾಲೆ), ಮಂಡೇನಕೊಪ್ಪ, 
ಎನ್‌.ಆರ್‌ ಪುರ ರಸ್ತೆ, ಶಿವಮೊಗ್ಗ ತಾ: 


ಶ್ರೀ ಮಹಾನಂದಿ ಗೋಲೋಕ ರ್ಮ ಚಕ್ರ ಟ್ರಸ್ಟ್‌, ಕಾಮದುಘ ಯೋಜನೆ, ರಾಮಚಂದ್ರಾಪುರ, ಹನಿಯ 
ಅಂಚೆ, ಹೊಸನಗರ ತಾ: 


ಬೆಳಗಾವಿ 


26 


PSPS ES 


ದಯೋದಯ ಜೀವ ರಕ್ಷಾ ಸಮೀತಿ ಗೋಶಾಲೆ ಸದಲಗಾ 


ಶ್ರೀ ವಿರುಪಾಕ್ಷ ಲಿಂಗ ಸಮಾಧಿ ಮಠ ನಿಪ್ಪಾಣಿ 


ಶ್ರೀ ವೀರಭದ್ರದೇವ ಕಾಡದೇವರ ಮಠ ಗೋಶಾಲೆ ಅಭಿವೃದ್ಧಿ ಟ್ರಸ್ಟ ಯಡೂರ 


ಶ್ರೀ ಪಂಚವಟಿ ಗೋಶಾಲೆ, ಮುರಗೋಡ 


ಶ್ರೀ ಶಿವಯೋಗಿಶ್ವರ ಸಾಧು ಸಂಸ್ಥಾನ ಮಂ,ಸಿ ಇಂಚಲ 


ಶ್ರೀ ಗುರುಗುಡದೇಶ್ವರ ಲೋಕ ಕಲ್ಯಾಣ ಫೌಂಡೇಶನ್‌ ಸಂಸ್ಥಾನ ಹಿರೇಮಠ ಎಂ. ಚಂದರಗಿ ಗೋ- 
ಕೈಲಾಸ ಮಂದಿರ, ಶಿಂದೋಗಿ ೦:ಪ್ರಮ ಮುನವಲ್ಲಿ 


ಶ್ರೀಮನ್ನಿರಂಜನ ಜಗದುರು ಶ್ರೀ ದುರದುಂಡೀಶ್ವರ ಮಠ ಗೋಶಾಲೆ ಹರಗಾಪುರ ತಾ: ಹುಕ್ಕೇರಿ 
ಜಿ:ಬೆಳಗಾವಿ 


ಶ್ರೀ. ಭಗವಾನ. ಮಹಾವೀರ ಗೋಶಾಲೆ ಕೋಳಿಕೊಪ್ಪ. ತಾ,ಜಿ;ಬೆಳಗಾವಿ 


ಮುಷ್ಪಿನಕಾಡಸಿದ್ದೇಶ್ವರ ಮಠ, ಸೇವಾ ಸಮಿತಿ.ಶಿವಾಪೂರ ತಾ,ಜಿ; ಬೆಳಗಾವಿ 


ಶ್ರೀ.ಸೋಮೆಶ್ವರ ಕಾಮಧೇನು ಗೋಸೇವಾಸಂಸ್ಥೆ ಸುಕ್ಷೇತ್ರ ಪಂಚಗ್ರಾಮ ಮುಕ್ತಿಮಠ 
ಸಾ;ಭೂತರಾಮನ ಹಟ್ಟಿ ತಾ;ಜಿ;ಬೆಳಗಾವಿ 


ಶ್ರೀತೋಟದಮ್ಮಾ (ಆದಿಶಕ್ತಿ)ಕೃಷಿ ಹಾಗೂ ಗೋಶಾಲೆ ಅಭಿವೃದ್ಧಿ ಸಂಘ ಹುಲ್ಯಾನೂರ 
ತಾ:ಬೆಳಗಾವಿ 


ಶ್ರೀ ಸಿದ್ಧಪ್ರಭು ಸ್ವಾಮೀಜಿ ಶಿಕಣ ಸಂಸ್ಥೆ ಬೆಂಡವಾಡ 


ಬೆಂಗಳೂರು 
ಗ್ರಾಮಾಂತರ 


27 


ಮಾದವ ಸೃಷ್ಠಿ ರಾಷ್ಟೋತ್ತಾನ ಗೋಶಾಲೆ 


ಶ್ರೀ. ಪದ್ಮಾವತಿ ಟ್ರಾಸ್ಟ್‌ 


ಗೋಕುಲ ಸೇವಾ ಸಮಿತಿ ಟ್ರಸ್ಟ್‌, ಗೋಕುಲ ಸೇವಾ ಸಮಿತಿ 


ಜೀವದಯಾ ಗೋಶಾಲೆ, ದೊಡ್ಡಗಟ್ಟೆನಬ್ಬೆ ರಸ್ತೆ, ಎಂ.ವಿ ಬಡಾವಣೆ 


ಶ್ರೀ ಸ್ಪರ್ಣಾಂಬ ವಿದ್ಯಾಗುರುಕುಲ(ರಿಿಹೊನ್ನಮ್ಮಗವಿ ಮಠ, ಶಿವಗಂಗೆ, ನೆಲಮಂಗಲ ತಾ. 
ಬೆಂಗಳೂರು ಗ್ರಾ ಮಾಂ೦ತರಜಿಲ್ರೆ 


ಶ್ರೀ ಓಂಕಾರ್‌ ಗೋಶಾಲೆ, ಮೇಲಣಗವಿಮಠ, ಕಂಬಾಳು ಗ್ರಾಮ, ಶಿವಗಂಗೆ, ನೆಲಮಂಗಲ ತಾ. 
ಬೆಂಗಳೂರು ಗ್ರಾಮಾಂತರಜಿಲ್ಲೆ, 


ಶ್ರೀ ಶೃಂಗೇರಿ ಶಾರದಾ ಮಠ ಗೋಶಾಲೆ, ಶಿವಗಲಗೆ, ನೆಲಮಲಗಲ ತಂ. ಟಿಲಗಳೂರು' 
ಗ್ರಮಾಂತರಜಿಲ್ಲೆ, 


ಶ್ರೀ ಸೂರ್ಯ ಸಿಂಹಾಸನ ಸಂಸ್ಥಾನ ಮಠ ಗೋಶಾಲೆ, ಶಿವಗಂಗೆ, ನೆಲಮಂಗಲ ತಾ. ಬೆಂಗಳೂರು 
ಗ್ರಾಮಾಂತದಜಿಲ್ಲೆ, 


AB 


ಶ್ರೀ ವನಕಲ್ಲು ಮಲ್ತೇಶ್ವರ ಟ್ರಸ್ಟ್‌, ಹೆಗ್ಗುಂದ, ನೆಲಮಂಗಲ ತಾಲ್ಲೂಕು 


ಅಧ್ಯಕ್ಟರು ಪವಾಡ ಶ್ರೀ ಬಸವಣ್ಣ ದೇವರ ಮಠ, ನೆಲಮಲಗಲ 


183 


ಶೀಲ ಪ್ರಭು ಗೋಶಾಲೆ, ಹಂಚೀಪುರ, ನೆಲಮಂಗಲ ತಾಲ್ಲೂಕು. 


ಶ್ರೀ ಚಂದ್ರಪ್ರಭ ಸ್ವಾಮಿ ಗೋಶಾಲೆ, ಗಣೇಶ ನಗರ, ಬೂದಿಹಾಳ್‌ ಗ್ರಾಮ, ನೆಲಮಂಗಲ ತಾಲ್ಲೂಕು. 


28 


ಕೊಡಗು 


ಶ್ರೀ ಕೃಷ್ಣ ಗೋಶಾಲೆ ಚಟ್ಟಿ ಮಾಸಿ 


ಬಿಲ್ವ ಗೋಶಾಲೆ ಮನೆಹಳ್ಳಿಮಠ, ಮೆಣಸ 


ಕಾಮಧೇನು ಗೋಶಾಲೆ ಮತ್ತು ಚಾರಿಟೇಬಲ್‌ ಟ್ರಸ್ಟ್‌ 


ಕಾವೇರಿ ಗೋಶಾಲೆ ಟ್ರಸ್ಟ್‌ 


29 


ಚಾಮರಾಜನಗರ 


189 


ಶ್ರೀ ಮಲೆಮಹದೇಶ್ವರಸ್ವಾಮಿ ಕೃಪಾ ಎಜುಕೇಷನ್‌ ಸೊಸೈಟಿ(ರಿ), ಶ್ರೀ ಸಾಲೂರು ಬೃಹನ್ಮಠ,ಶ್ರೀ 
ಮಹದೇಶ್ವರ ಬೆಟ್ಟಿ, ಹನೂರು ತಾ ,ಚಾಮರಾಜನಗರ. 


[190 f 
ue 


ಜೈನ್‌ ಗೋಶಾಲೆ ಎಜ್ಯುಕೇಶನ್‌ ಸೋಸ್ಕಟಿ(ರಿ) ಕನಕಗಿರಿ ಮಲೆಯೂರು, 


